4 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 745 
K ಸದಸ್ಯರ ಹೆಸರು ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ 10.03.2020 


ಸ್ಟೋನ್‌ ಕಷರ್‌ಗಳು ಸರ್ಕಾರಕ್ಕೆ ಬಾಕಿ 
ಉಳಿಸಿಕೊಂಡಿರುವ ಮೊತ್ತ/ರಾಜಧನ 
ಎಷ್ಟು (ಕ್ರಷರ್‌ವಾರು ವಿವರಗಳನ್ನು 
ನೀಡುವುದು) 


ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಸಚಿವರು 

ಕ್ರಸಂ ಪ್ರಕ್ನೆಗಳು ಉತ್ತರ 

ಅ 

) | 8ಂeಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ | ಕೋಲಾರ ಜಿಲ್ಲೆಯಲ್ಲಿ 30 ಕರ್‌ ಘಟಕಗಳಿಗೆ ಸಿ-ಫಾರಂ ಲೈಸನ್ಸ್‌ 
ಸ್ಟೋನ್‌ ಕ್ರಷರ್‌ಗಳ ಸಂಖ್ಯೆ ಎಷ್ಟು; ಅವು | ನೀಡಿದ್ದು, 18 ಕ್ರಷರ್‌ ಘಟಕಗಳು ಕಾರ್ಯ ನಿರ್ವಹಿಸುತ್ತಿರುತ್ತವೆ. 
ಯಾವುವು; (ತಾಲ್ಲೂಕುವಾರು ಪಟ್ಟಿ| ತಾಲ್ಲೂಕುವಾರು ಪಟ್ಟಿ ಅನುಬಂಧ-01 ರಲ್ಲಿ ಲಗತ್ತಿಸಿದೆ. 
ನೀಡುವುದು) 

ಆ 4 

) ಇವುಗಳಲ್ಲಿ ಸರ್ಕಾರದಿಂದ ಪರವಾನಗಿ |30 ಕ್ರಷರ್‌ ಘಟಕಗಳಲ್ಲಿ ಸಿ-ಫಾರಂ ಲೈಸನ್ಸ್‌ ನೀಡಿದ್ದು, 18 ಕ್ರಷರ್‌ 
ಪಡೆದು ನಿಯಮಾನುಸಾರ | ಘಟಕಗಳು ಕಾರ್ಯ ನಿರ್ವಹಿಸುತ್ತಿರುತ್ತವೆ. 07 ಕ್ರಷರ್‌ ಘಟಕಗಳು 
ನಡೆಯುತ್ತಿರುವ ಸ್ಟೋನ್‌ ಕ್ರಷರ್‌ಗಳೆ | ಸ್ಥಗಿತಗೊಂಡಿರುತ್ತವೆ. 05 ಕ್ರಷರ್‌ ಘಟಕಗಳು ಲೈಸನ್ಸ್‌ ನವೀಕರಣ 
ಸಂಖ್ಯ ಎಷ್ಟು ಹಾಗೂ | ಹಂತದಲ್ಲಿರುತ್ತವೆ. ನಿಯಮಬಾಹಿರವಾಗಿ ನಡೆಯುತ್ತಿರುವ ಸ್ಟೋನ್‌ 
ನಿಯಮಬಾಹಿರವಾಗಿ ನಡೆಯುತ್ತಿರುವ | ಕ್ರಷರ್‌ಗಳು ಕಂಡು ಬಂದಿರುವುದಿಲ್ಲ. ಸಿ-ಫಾರಂ ನವೀಕರಣ 
ಸ್ಟೋನ್‌ ಕ್ರಷರ್‌ಗಳ ಸಂಖ್ಯೆ ಎಷ್ಟು ಹಂತದಲ್ಲಿರುವ ಕ್ರಷರ್‌ ಮಾಲೀಕರಿಗೆ ಸಿ-ಫಾರಂ ಪಡೆದ ನಂತರ 

ಕ್ರಷರ್‌ ಚಾಲನೆ ಮಾಡುವಂತೆ ನೋಟೀಸ್‌ ನೀಡಲಾಗಿರುತ್ತದೆ 
ಹಾಗೂ ಕಾರ್ಯಪಾಲಕ ಅಭಿಯಂತರರು  (ೆ.ಪಿ.ಟಿ.ಸಿ.ಎಲ್‌) 
ರವರಿಗೆ ವಿದ್ಯುತ್‌ ಸಂಪರ್ಕವನ್ನು ಕಡಿತಗೊಳಿಸುವಂತೆ ಪತ್ರ 
ಬರೆಯಲಾಗಿದೆ ಹಾಗೂ ಕ್ರಷರ್‌ ಮಾಲೀಕರಿಗೆ ಕ್ರಷರ್‌ ಘಟಕದಲ್ಲಿ 
ದಾಸ್ತಾನು ಇದ್ದ ಖನಿಜಗಳನ್ನು ಅಳತೆ ಮಾಡಿ, ಸದರಿ 
ಪ್ರಮಾಣವನ್ನು ಸಾಗಾಣಿಕಿ ಮಾಡದಂತೆ ಸೂಚಿಸಿದ್ದು, ತಪ್ಪಿದಲ್ಲ 
ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದೆಂದು ಇಲಾಖೆಯಿಂದ 
ಮೋಟೀಸ್‌ ನೀಡಲಾಗಿರುತ್ತದೆ. 

ಕ) | ನಿಯಮಾನುಸಾರ ನಡೆಯುತ್ತಿರುವ [ಕರ್‌ ಘಟಕಗಳಿಗೆ ಸಂಬಂಧಿಸಿದಂತೆ ಯಾವುದೇ ಬಾಕಿ 
ಸ್ಟೋನ್‌ ಕಷರ್‌ಗಳಿಂದ ಕಳೆದ 5 ಇರುವುದಿಲ್ಲ. ಆದರೆ, ಸದರಿ ಕ್ರಷರ್‌ ಘಟಕಗಳ ಮಾಲೀಕರಿಗೆ 
ವರ್ಷಗಳಿಂದ ವಾರ್ಷಿಕ ಆದಾಯ ಸನತ್‌ ಗ್ಯ ಕಲಗ trek ನಾನ 

ಮ 4 ರ್ಷಗಳಿಂ ಸಂಗಹಿಸಲಾಗಿರುವ ವಾರ್ಷಿ 
ಎಷ್ಟು ಸ್ಟೋನ್‌ ಕ್ರಷರ್‌ವಾರು | ಜ್ಞಧ್ದನದ ವಿವರಗಳನ್ನು ಅನುಬಂಧ 01 ರಲ್ಲಿ ಲಗತಿಸಿದೆ. 
| ವಿವರಗಳನ್ನು ನೀಡುವುದು) 5 
ಈ) 


ಕ್ರಷರ್‌ ಘಟಕಗಳಿಗೆ ಸಂಬಂಧಿಸಿದಂತೆ ಯಾವುದೇ ಬಾಕಿ 
ಇರುವುದಿಲ್ಲ. ಆದರೆ, ಸದರಿ ಕ್ರಷರ್‌ ಘಟಕಗಳ ಮಾಲೀಕರಿಗೆ 
ಮಂಜೂರಾಗಿರುವ ಕಲ್ಲು ಗಣಿ ಗುತ್ತಿಗೆಗಳಿಗೆ ಸಂಬಂಧಿಸಿದಂತೆ 
ಸರ್ಕಾರಕ್ಕೆ ಬಾಕಿ ಉಳಿಸಿಕೊಂಡಿರುವ ರಾಜಧನದ ವಿವರಗಳನ್ನು 
ಅನುಬಂಧ-01 ರಲ್ಲಿ ಲಗತ್ತಿಸಿದೆ. 


3 


ಈ ವ 


[ 


ಉ) 


ಮೇಲೆ ಕೈಗೊಂಡಿರುವ ಕ್ರಮವೇನು? 


ಬಾಕಿ ಹಣವನ್ನು ವಸೂಲು ಮಾಡದೇ | ಕೋಲಾರ ಜಿಲೆಯಲ್ಲಿ ಕ್ರಷರ್‌ ಮಾಲೀಕರಿಗೆ ಸಂಬಂಧಿಸಿದ 53 
ಇರಲು ಕಾರಣಗಳು ಏನು; ಹಾಗೂ ಈ |ಕಲ್ಲು ಗಣಿ ಗುತ್ತಿಗೆಗಳನ್ನು 2017-18ನೇ ಸಾಲಿನಲ್ಲಿ ಡ್ರೋಣ್‌ ಸರ್ವ ! 
1 ಅಷ್ಕವಹಾರದಲ್ಲಿ ಶಾಮೀಲಾಗಿರುವವರ' ಕಾರ್ಯ ಕೈಗೊಂಡಿರುತ್ತದೆ. ಡ್ರೋಣ್‌ ಸರ್ವೆ ವರದಯಂತೆ 


ಬಾಕಿಯನ್ನು ಭೂಕಂದಾಯ ರೀತ್ಯಾ ವಸೂಲಾತಿಗೆ ಕ್ರಮ 


ಗುತ್ತಿಗೆದಾರರು ಗುತ್ತಿಗೆ ಪ್ರದೇಶದಲ್ಲಿ ಸಂಚಿತ ಆಡಿಟ್‌ 
ಪ್ರಮಾಣಕ್ಕಿಂತ ಅಧಿಕವಾಗಿ ಉಪಖನಿಜವನ್ನು ಉತ್ಪಾದಿಸಿ, ನಿಯಮ 
ಉಲ್ಲಂಘಿಸಿ ಸಾಗಾಣಿಕೆ ಮಾಡಿರುವ ಪ್ರಮಾಣಕ್ಕೆ ರಾಜಧನದ 05 
ಪಟ್ಟು ದಂಡವನ್ನು ವಿಧಿಸಿ, ಪಾವತಿಸುವಂತೆ ನೋಟೀಸ್‌ ಜಾರಿ 
ಮಾಡಲಾಗಿರುತ್ತದೆ. ಈ ಪೈಕಿ 40 ಕಲ್ಲು ಗಣಿ ಗುತ್ತಿಗೆದಾರರು 
ಒಂದು ಪಟ್ಟು ರಾಜಧನವನ್ನು ಪಾವತಿಸಿದ್ದು, ಉಳಿದ 13 ಕಲ್ಲುಗಣಿ 
ಗುತ್ತಿಗೆದಾರರು ರಾಜಧನ ಪಾವತಿಸದೆ ಇರುವುದರಿಂದ 
ಸದರಿಯವರ ಕಲ್ಲುಗಣಿ ಗುತ್ತಿಗೆಗಳನ್ನು ರದ್ದುಪಡಿಸಲಾಗಿದ್ದು, 


ವಹಿಸಲಾಗುತ್ತಿದೆ. 


ಇಲಾಖೆಯಿಂದ ದಂಡವನ್ನು ವಧಿಸಿ ಪಾವತಿಸುವಂತೆ 
ಗುತ್ತಿಗೆದಾರರಿಗೆ ಸೂಚಿಸಿ ಜಾರಿ ಮಾಡಿರುವ ನೋಟೀಸುಗಳ 
ವಿರುದ್ಧ ಕೆಲವು ಗುತ್ತಿಗೆದಾರರು ಮಾನ್ಯ ಉಚ್ಚ ನ್ಯಾಯಾಲಯಲ್ಲಿ 


ರಿಟ್‌ ಅರ್ಜಿ ಸಂಖ್ಯೆ 29870/2019ರಂತೆ ಪ್ರಕರಣ 
ದಾಖಲಿಸಿರುತ್ತಾರೆ. ಈ ಬಗ್ಗೆ ಮಾನ್ಯ ನ್ಯಾಯಾಲಯವು ದಿನಾಂಕ 


03.02.2019 ರಂದು ನೀಡಿರುವ ಆದೇಶದಲ್ಲಿ ಕಲ್ಲುಗಣಿ 
ಗುತ್ತಿಗೆದಾರರಿಗೆ ಅಹವಾಲುಗಳನ್ನು ಸಲ್ಲಿಸಲು ಅವಕಾಶ ನೀಡಲು 
ನಿರ್ದೇಶಿಸಿರುತ್ತದೆ. ಅದರನ್ವಯ ಪರಿಶೀಲಿಸಿ, ನಿಯಮಾನುಸಾರ 


ಕ್ರಮವಹಿಸಲಾಗುತ್ತಿದೆ. 


ಸಂಖ್ಯೆ: ಸಿಐ 114 ಎಂಎಂಎನ್‌ 2020 


(ಸಿ.ಸಿ. ಪಾಟೀಲ) 
ಗೇಣಿ ಮತ್ತು ಭೂವಿಜ್ಞಾನ ಸಚಿವರು 


T T T 
ಪ್ರಸ್ತುತ "ಸಿ" ಫಾರಂ 


ಕ್ರಷರ್‌ 
Xf ಸರ್ಕಾರಿ/ ವೀರ್ಣ Sas 3 ದರ್ಷಗಳಿಂದ ಕ 4 
ಕ್ರ |ಕಾರ್ಯನಿರ್ದಹಿಸುತ್ತಿರುವ ಶೆರ್‌ ಮಾಲೀಕರ ಹೆಸರು ಮತ್ತು ವಿಳಾಸ ತಾಲ್ಲೂಕು ಗ್ರಾಮ ಸರ್ಮೆ ನಂ. ” ಬರ್‌ | ಸ9ಬಂಧಿಸದ | ಾದತಿಸಿರುವ ಲಿನ ಪರಾ 
ಸಂ. | ನಲ್ಲಿ ಠಾರ್‌ ಘಟಕಗಳ ಪಟ್ಟಾ ಎಕರೆಗಳಲ್ಲಿ | ಲ್ಲಾ ವ ಡಿ.ಬಿಯಂತೆ 
i ಸಂಖ್ಯೆ ಗಣಿಗುತ್ತಿಗೆ ಠಾಜಧಕ; ಬಾಕಿ ಪಾಪತಿಸ 
'ಎದರ ಜೇಕಾದ ವಿವರ 
_\ 3 
2 3 4 5 6 7 8 9 10 
ಕೋಲಾರ ತಾಲ್ಲೂಕು 
[ವಾಜಿ 
ಸ ಅಜಂತಾ ಬ್ರಿಕ್‌ & ಗ್ರಾನೈಟ್‌ 
1 A Wa ಆಜಂತಾ ನಿವಾಸ, 711, 3 ನೇ ಮೇನ್‌, ಕೋಲಾರ ಕೆ.ಬಿ. ಹೊಸಹಳ್ಳಿ 184 ಪಟ್ಟಾ 1-20 0 


ಶ್ರೀ ಚೌಡೇಶ್ವರಿ ಲೇಔಟ್‌ 
ಮರಠ್‌ಹಳ್ಳಿ, ಬೆಂಗಳೂರು-37 


940 
941 
ಗಾಯಿತ್ರಿ ಗ್ರಾನೈಟ್‌ ವರ್ಕ್ಸ್‌ ಸಿಸಿ 
2 [12/2015-16 |ಆಜಂತಾ ನಿವಾಸ, 711, 3 ನೇ ಮೇನ್‌, ಶ್ರೀ ಕೋಲಾರ ಬೈರಸಂದ್ರ 37/4ಬಿ ಪಟ್ಟಾ 1-34 506 
01-03-2016 |ಚೌಡೇಶ್ರರಿ ಲೇಔಟ್‌ 
ಮರತ್‌ಹಳ್ಳಿ ಬೆಂಗಳೂರು-38 £85 
- + + J 
ಬೈಯಣ್ಣ I j 
3 » 
4 ವ pl 
3 [2017-18 reeks ad ಕೋಲಾರ ಚಾಕರಸನಹಳ್ಳಿ 175182 ಪಟ್ಟಾ 1-00 | 885 ol working 
[ಚಾಕರಸನಹಳ್ಳಿ ಗ್ರಾ ೪ ಪ yl 2 
ಕೋಲಾರ ತಾಲ್ಲೂಕು | | 
ಬನಾನಾ ಜಿ 1  : il 
ಶ್ರೀ ಸುಧಾಕರ ರೆಡ್ಡಿ \ | 
4 13/2015-16 |ಎಸೆ.ಎಲ್‌.ಎನ್‌.ಸ್ಫೋನ್‌ ಕ್ರಷರ್‌ ಕೋಲಾರ ಕೆ.ಬಿ.ಹೊಸಹಳ್ಳಿ 187 ಪೆಟ್ಟೂ 3-00 0 \ 
ಕೆ.ಬಿ.ಹೊಸಹಳ್ಳಿ | 
೪ j X ಸ 
ಡಿ.ರವಿಕುಮಾರ್‌ | \ 
5 /78/2018-19 ಕೆ.ಬಿ. ಹೊಸಹಳ್ಳಿ ಗ್ರಾಮ ಕೋಲಾರ ಚಾಕರಸನಹಳ್ಳಿ 240 ಪಟ್ಟೂ 2-00 908 1702738 wun 
10-09-2018 |ಕೋಲಾರ \ 
ll I 1 Mo SE 


Scanned by CamScanner 


126421300| working 


2561699| working 


2912566] working 


134696137 


C-Form 
Expired 


ie 


903500|  88702124| C-Form 
Expired 


17802484 29025381 working 


214917632| C-Form 
Expired 


[ 7 ಸಿ.ಸೊಣ್ಣೇಗೌಡ 
ಜಿ.ಎಸ್‌.ಜೆ. ರೆಡಿ ಮಿಕ್ಸ್‌ ಕಂತ್ರಿಟ್‌ 
6 |s2ass | ೨8 ಕೋಲಾರ ಮೇಡಿಹಾಳ 56 ಪಟ್ಟಾ 1-18 930 51715217 
05-01-2019 [ಮೇಡಿಹಾಳ ಗ್ರಾಮ 4 
ಕೋಲಾರ ತಾಲ್ಲೂಕು ೩ ಜಿಲ್ಲೆ 
F | 
ಮೆ ಮೂಕಾಂಬಿಕ ಸ್ಫೋನ್‌ ಕ್ರಷಲ್ಸ್‌ 
ಪ್ರೊ ಎಸ್‌.ಎಂ. ನಂದೀಶ್‌ಗೌಡ ನ 
7 |880018-1. |ಚಾಕರಸನಹಳ್ಳಿ ಗ್ರಾಮ ಕೋಲಾರ ಚಾಕರಸನಹಳ್ಳಿ 238 ಪಟ್ಟಾ 1-31 pt 7010000 
05-01-2019 |ನರಸಾಪುರ ಹೋಬಳಿ k 
ಕೋಲಾರ ತಾಲ್ಲೂಕು & ಜಿಲ್ಲೆ 
ಎ 
Jos/2019-20 ಆರ್‌.ಎಸ್‌.ರಾಕ್‌ ಸ್ಮಾಂಡ್‌ —] Slsiad 00s 
8 [15-02-2020 |ಬೆಟ್ಟಹೊಸಪುರ ಗ್ರಾಮ ಕೋಲಾರ po ಕ 36 ಸರ್ಕಾರಿ 2-00 i005 32685869 
ಕೋಲಾರ ತಾಲ್ಲೂಕು ಇ L 
— 12-23 100237784 
ಮಾಲೂರು ತಾಲ್ಲೂಕ - 
| $47 
4 |5ವೈನಂಜೇಗೌಡ, ಕೋಮ್ಮನಹಳ್ಳಿ, ತೋರಲಕ್ಕಿ, \ 2 
1 ಮಾಲೂರು ತಾಲ್ಲುಕು, ಮಾಲೂರು ಹರದಕೊತೂರು 65 ಪಟ್ಟಾ 2-00 | 
i ಕೋಲಾರ 
717 
36/2013-14 |ಕೆ.ವೈ.ಠಈರೇಗೌಡ, ಕೋಮ್ಮನಹಳ್ಳಿ, ತೋರಲಕ್ಷಿ, 30/ 7 
2 ಲ ಅಳ ' ಮಾಲೂರು ಹರದಕೊತೂರು ಪಟ್ಟಾ 2-00 | 846 
11.10.2014 |ಮಾಲೂರು ಠಾಲ್ದುಕು, ಕೋಲಾರ ೬3 Kl 
[ ಸ್ಟೋನ್‌ ಪ್ರಾಡಕ್ಟ್ಸ್‌ r 
3 [2015-16 ಶಾಮಶೆಟ್ಟಹಳ್ಳಿ ಗ್ರಾ ಮಾಲೂರು ಶಾಮಶೆಟ್ಟಹಳ್ಳಿ 104/೩5 ಪಟ್ಟಾ 2-00 998 
ಮಾಸ್ತಿ ಹೋಬಳಿ, ಮಾಲೂರು 
$42 
ಮೆ। ಜೆ.ಪಿ.ಸ್ಫೋನ್‌ ಕ್ರಷರ್‌, ಸರ್ವೆ ನಂ.39, 
37/2013-14 ್ಯ 842 ದ 
® Hitoelis ಹರದಕೊತ್ತೂರು, ಗ್ರಾಮ, ಮಾಲೂರು ತಾಲ್ಲೂಕು, ಮಾಲೂರು ಹರದಕೊತೂರು 39 ಪಟ್ಟಾ 2-00 981 80896013 
Wik ಕೊ ಜಿಲ್ಲೆ. 
ಲಾರ ಜಿಲ್ಲೆ 970 
4 R ಶ್ರೀ.ಕೆ.ಎಸ್‌.ವೆಂಕಟೇಶ್ವಪ್ಪ - 975 
5 [110204  |ನೀ ವೆಂಕಟೇಶ್ವರ ಸ್ಫೊನ್‌ ಕಷರ್‌ ಮಾಲೂರು ಅಣಿಮಿಟ್ಟನಹಳ್ಳಿ 58/4 ಪಟ್ಟಾ 3-00 
fio ಅಣಿಮಿಟ್ನಹಳಿ, ಮಾಲೂರು ತಾಲ್ಲೂಕು 


2250377 5577463| C-Form 
Expired 


» 


B, 


Scanned by CamScanner 


11712984 


4531245 
14360000] 125811827] working 


28995218] working 


115769461] working 


16150778| 114576360] working 

46536858] 115011827) CForm 
Expired 

6050553 1901130 


IDLE 


—— 
ಗೀ ಶಿ ಕ: 
6 |80/2018=19 ಪ್ರೊ ರ ನ A ಮಾಲೂರು ಮಾಕಾರಹಳ್ಳಿ 205 ಪಟ್ಟಾ 2-00 44 
23-11-2018 205, ಮಾಕಾರಹಳ್ಳಿ ಗ್ರಾಮ 
ಮಾಲೂರು ಕಾಲ್ಲೂಕು 
& ಮೆಃ ನೂಟವೇ ಸ್ಟೋನ್‌ ಕ್ರಷರ್‌ 
7 |83/2018-19 |ಹರದಕೊತ್ತೂರು ಗ್ರಾಮ ಮಾಲೂರು ಹರದಕೊತೂರು 12 ಪಟ್ಟಾ 3-02 1003 
17-12-2018 [ಮಾಲೂರು ತಾಲ್ಲೂಕು 
ಮೆಃ ನಾಗದೇವಿ ಸ್ಫೋನ್‌ ಕ್ರಷರ್‌ 
ಪಾಟ ಸರ್ವಜಿತ್‌ ಸಿ 815 
& lssno1s-1s |ರ್ಹೇನರ್‌ ಸರ್ವಜಿತ್‌ ಸಿಂಗ್‌ ಮಾಲೂರು ಹರದಕೊತೂರು 30 ಪಟಾ 1-20 
ಹರದಕೊತ್ತೂರು ಗ್ರಾಮ 5 718 
05-01-2019 3 
ಸರ್ವೆ ನಂ. 30, ಮಾಲೂರು ತಾಲ್ಲೂಕು 
ಮೆಃ ಬಾಲಾಜಿ ಸ್ಫೋನ್‌ ಕ್ರಷರ್‌ 
ಪ್ರೊ ಶ್ರೀ ಕೆ.ವೆಂಕಟೇಶ್ವರಲು ys 
9 |೨012018-19 |ಪರದಕೊತ್ತೂರು ಗ್ರಾಮ ಮಾಲೂರು ಹರದಕೊತೂರು 33 ಪಟ್ಟಾ 30 | 
10-01-2019 |ಮಾಲೂರು ತಾಲ್ಲೂಕು 
ಕೋಲಾರ 
ಮೆಃ ಶ್ರೀ ವೆಂಕಟೇಶ್ವರ ಸ್ಫೋನ್‌ ಕ್ರಷರ್‌ 
ಪ್ರೊ ಶ್ರೀ ಬಿ.ಪಾಪರಾವ್‌ 916 
10 |07/2014-15 |ಅಣೆಮಿಟ್ಟಹಳ್ಳಿ ಗ್ರಾಮ ಮಾಲೂರು ಅಣಿಮಿಟ್ಟನಹಳ್ಳಿ 33233 ಪಟ್ಟಾ 1-00 923 
ರು ತಾಲ್ಲೂಕು 
ಕೋಲಾರ 
ಮೆ ಆಲ್ಪಾ ಗ್ರಾನೈಟ್‌ 
ಪ್ರೊ ಶ್ರೀ ಫೈಜಲ್‌ ಷೇರೀಫ್‌ 
11 /02/2019-20 |ಬಂದಾರ್ಲಹಳ್ಳಿಗ್ರಾಮ ಮಾಲೂರು ಬಂದಾರ್ಲಹಳ್ಳಿ 35/1 ಪಟ್ಟಾ 1-24 1006 
10-05-2019 ಮಾಲೂರು ತಾಲ್ಲೂಕು 
ಕೋಲಾರ 
— - —— 
ಮೆ। ಶ್ರೀ ಪ್ರಿಯಾದರ್ಶಿನಿ ಸ್ಫೋನ್‌ ಕ್ರಷರ್‌ 
ಹ ಪಟ್ಟಾ 1-18 
ಪ್ರೊ ಶ್ರೀ ಎನಾಗರಾಜ್‌ “ 
12 |01/2019-20 |ಮಾಕಾರಹಳ್ಳಿ ಗ್ರಾಮ ಮಾಲೂರು ಮಾಕಾರಹಲ್ಳಿ 197 & & 937 
04-05-2019 |ಮಾಲೂರು ತಾಲ್ಲೂಕು § ಸರ್ಕಾರಿ 2-00 992 
ಕೋಲಾರ 


13582077 83503930 working 


Scanned by CamScanner 


ರಮೇಶ್‌ಗೌಡ.ಹೆಟ್‌.ಎಂ. T ್‌ ik pry 
2015-16 ಕೊರಚನೂರು ಮಾಲೂರು ಕೆಂಪನಹಳ್ಳಿ 17 ಸರ್ಕಾರಿ 2-00 626 ki 
01-03-2017 ಮಾಲೂರು ೫17 6907587 162928334| working 
ಮೊ: ರ್‌ 
, [2os=19 a ಸಂಸ ಶಾಮಶೆಟ್ಟ R 
31-08-2015 a 3 ಗ್ರಾಮ ಮಾಲೂರು ಲಿ 104 ಗೋಮಾಳ 1-10 4929807 232720) working 
ಮಾಲೂ ೪ 
ಮೆಃ ವೈ.ಎಸ್‌.ಆರ್‌. ಸ್ಫೋನ್‌ ಕ್ರಷರ್‌ iis 
ಆರ್‌.ಸತೀಶ್‌ ಮಾಕಾರ 
M208 | ei ಷು ಮಾಲೂರು 185 ಗೋಮಾಳ | 2-00 
23-11-2018 © ಗ್ರಾ ಹಳ್ಳಿ 
ರು ತಾಲ್ಲೂಕು 
ಮೆಃ ಶ್ರೀ ವೆಂಕಟೇಶ್ವರ ಸ್ಫೋನ್‌ ಕ್ರಷರ್‌ ಮಾಕಾರ 
4 per \ ವ್‌ ಕಟಕ A, ಮಾಲೂರು 185 ಗೋಮಾಳ 2-00 2302762 9827611| working 
14-11-2018 Sidi: ] 
- } 
ನ್‌.ರಂಗನಾಥ್‌ 
6 |7912018=19 ಸಿಹಳ್ಳಿ ಗ್ರಾ ಮ ಮಾಲೂರು ಬೆಟ್ಟಹಳ್ಳಿ 06 ಸರ್ಕಾರಿ 2-00 46535364 11288001| working 
10-08-2018 'ರಪೇಟೆ ತಾಲ್ಲೂಕು, ಕೋಲಾರ 
23-24 314645432| “1328179234 
Y) Te ಜು ಖಿ 
ಮುಳಬಾಗಿಲು ತಾಲ್ಲೂಕು | 
“| TT Tr 
ಪ್ರನ್ರುತ "ಒ' ಧಾರಂ Rs 2018-19 ನೇ 
i ರದು ಸರ್ಕಾರಿ/ ವಿೀರ್ಣ x ನ ಅಬರ್ಷರಳಲದ ಇ 
ರ್ವೆಹಿಸುತಿರುವ ಮಾ Pe ಸ ವಿಸ್ಟೀಣ ಬಂಧಿಸಿ: ಕತೆ ಜೆ ಸಾಲಿನ pe 
ಕ್ರ ದಸರ ಕ್ರಷರ್‌ ಮಾಲೀಕರ ಖೆಸರು ಮತ್ತು ವಿಳಾಸ ತಾಲ್ಲೂಕು ಗ್ರಾಮ ಸರ್ಮೆ ನಂ. ಪಟ್ಟಾ ಎಸೆಗಳಲ್ಲಿ ಲ್ಲಾ Wn ನಿಯ ಷಃ 
ಪಥಿ | ಗಣಿಗುತ್ತಿಗೆ ೨೪ ಬಾಕಿ ಪಾವತಿಸ 
* ವಿವ: ಬೇಕಾದ ವಿಷ 
1 2 3 4 5 6 | 8 
t 7 | \ 
ಶ್ರೀ ಬಾಲಾಜಿ ಕ್ರಷರ್‌ 
ಪ್ರೊ ಬಾಲಾಜಿ ಸಿಂಗ್‌ | 
_ ಮುಳ ಯಳಗೊಂಡನ 
1 [84/2018-19 (ಯಳಗೊಂಡಹಳ್ಳಿ ಗ್ರಾ ಮ RS ಅ 69 ಪೆಟ್ಟಾ 2-00 863 2764100 
26-12-2018 |ದೇವರಾಯಸಮುದ್ರ ಪಂಚಾಯತ್‌ \ 
\ 
ಮುಳಬಾಗಿಲು ತಾಲ್ಲೂಕು 
«ods ವಿಟ cul: 


- 


Scanned by CamScanner 


i 
ಕ್‌ ii 
ಮೆಃ ಎಸ್‌.ವಿ.ಎಸ್‌, ಅಸೊಸಿಯೇಟ್ಸ್‌ ಖಡ ಯಳಗೊಂಡನ § | 
35/2018-19 |ಯಳಗೊಂಡನಹಳ್ಳಿ ಗ್ರಾ ಮ Woe ps 68 ಪಟ 1-27 464 0390653 0] working 
14-11-1018 [ಮುಳಬಾಗಿಲು ತಾಲ್ಲೂಕು y 
ol ——— 
'ಮೆ। ಜ.ಎ.ವಿ. ಸ್ಫೋನ್‌ ಕ್ರಷರ್‌ 
ಪ್ರೊ ಶ್ರೀ ವಿ.ರಾಜೇಶ್‌ 
ನಃ ಮುಳ ದೇವರಾಯ 
89/2018-19 |ದೇವರಾಯಸಮುದ್ರ ಗ್ರಾ ಮ pi a 758 ಪಟ್ಟಾ 2-00 10724313 6830753| working 
10-01-2019 |ಮುಳದಾಗಿಲು ತಾಲ್ಲೂಕು 
ಕೋಲಾರ 
i Wc ಜ್‌ in T 
ಮೆಃ ಮಿಲೇನಿಯಂ ಸ್ಫೋನ್‌ ಕ್ರಷರ್‌ 
ಪ್ರೊ ಶ್ರೀ ಎಸ್‌. ಮಾರ್‌ 
Feet ಮುಳ ದೇವರಾಯ ಪ 9410200 2124029 
0342019-2 ದೇವರಾಯಸಮುದ್ರ ಗ್ರಾ ಮ ಗಿ ನಡುವ 790 ಪಟ್ಟಾ 1-14 92೬ 2. working 
ಇ ಸನ 
=05= ಮುಳಬಾಗಿಲು ತಾಲ್ಲೂಕು ಕ 
ಕೋಲಾರ 
ಶ್ರೀನಿವಾಸಪುರ 'ಶಾಲ್ಲೂಕು 
ಜೆ.ಎನ್‌.ಸ್ಫೋನ್‌ ಪ್ರಾಡಕ್ಟ್‌ 
ಪ್ರೊ ಜರರಾವತ ವರರ ಶ್ರೀನಿವಾಸ ಕೊಂಡ | y Ya 
04/2019-20 [ಕೊಂಡಮಾರಿ ಗ್ರಾಮ ಎದ ಮಾನಿ 104 ಗೋಮಾಳ | 2-00; 916 13013909 62160718| IDLE 
10-05-2019 |$ೀನಿವಾಸೆಪುರ ತಾಲ್ಲೂಕು WN : 
ಕೋಲಾರ 
CU J [ “1303s90s] 6608] 7] 
T Wl ಹ 1 ALL 
.ಸಿ-ಘಫಾರಲ ಬಟ್ಟು ‘i 
IDLE ಸ “Deputy tiirector (Min, Admn) 
ತಾಲ್ಲೂಕು ಚಾಲ್ತಿಯಲ್ಲಿರುವ ಕಪರ್‌ಘಟಕಗಳು ಕ್ರಷರ್‌ ಘಟn) Expired ನವೀಕರಣ ಮ ( 7 
ನ ಹಂತದಲ್ಲಿ ಕ್ರಷರ್‌ | ಘಟಕಗಳ Dept. vf Minss & Geology 
hs 
— BN. _ -580004 
ಕೋಲಾರ 5 0 8 
ಮಾಲೂರು 10 1 Wi ರಾರಾ 1 
ಮುಳಬಾಗಿಲು 3 1 i [) N 
ಶೀನಿವಾಸಮರ } it [) 
p 
ಒಟ್ಟು 18 ¥ 5 | 30 
CE MU OMAN 2020 


Scanned by CamScanner 


